ಕರ್ನಾಟಕ ವಿಧಾನ ಪರಿಷತ್ತು 


k ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1473 
ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ 19.03.2020 
ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
3 ಪ್ರಶೆ ಉತರ 
ಸಂ. ಮ್‌ ಶಿ 
ಅ) | ಬೀದರ್‌" `` ಜಿಲ್ಲೆಯ" ಕಾರಂಜಾ|' ಬೀದರ ಜಿಲ್ಲೆಯ ಕಾರಂಜಾ ಯೋಜನೆಯಲ್ಲಿ ಸಂತ್ರಸ್ಥ ರೈತರಿಗೆ ಪರಿಹಾರ 
ಯೋಜನೆಯಲ್ಲಿ ಸಂತ್ರಸ್ತ ರೈತರಿಗೆ ಒದಗಿಸಲು ಭೂಸ್ಥಾಧೀನ ಕಾಯ್ದೆಯನ್ವಯ, ಯೋಜನೆಗೆ ಅವಶ್ಯವಿರುವ 
ಪರಿಹಾರ ಒದಗಿಸುವ ವಿಚಾರ | ಭೂಮಿಯನ್ನು ಸ್ಪಾಧೀನಪಡಿಸಿಕೊಳ್ಳಲಾಗಿದ್ದು, ಕಾಲಕಾಲಕ್ಕೆ ಒದಗಿಸಲಾದ 
ಸರ್ಕಾರದಲ್ಲಿ ಯಾವ ಹಂತಕ್ಕೆ ಅನುದಾನಕ್ಕೆ ಅನುಗುಣವಾಗಿ ಭೂಪರಿಹಾರವನ್ನು ಪಾವತಿ ಮಾಡಲಾಗಿರುತ್ತದೆ. 
ಬಂದಿದೆ; ಬಂದಿದ್ದರೆ, ರೈತರಿಗೆ | ಆದರೆ ಕೆಲವು ರೈತರು ಹೆಚ್ಚಿನ ಪರಿಹಾರಕ್ಕಾಗಿ, ವೈಯಕ್ತಿಕವಾಗಿ ನ್ಯಾಯಾಲಯದ 
ಪರಿಹಾರ ಒದಗಿಸುವುದು | ಮೊರೆ ಹೋಗಿರುವ ಪ್ರಯುಕ್ತ ಈ ಬಗ್ಗೆ ನ್ಯಾಯಾಲಯದ ಆದೇಶದಂತೆ ಕ್ರಮ 


ಯಾವಾಗ; ಪರಿಹಾರ ದೊರಕದಿದ್ದರೆ 


ಇದಕ್ಕೆ ಮುಖ್ಯ ಕಾರಣವೇನು? 


ವಹಿಸಲಾಗುತ್ತಿದೆ. 


ಸಂಖ್ಯೆ:ಜಸಂಇ 49 ಎಂಎಲ್‌ಎ 2020 


r 
ಮ್‌ 


(ರಮೇಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


